ಲಿವಿತ ಮೂಲಕ ಉತ್ತರಿಸುವ ಕರ್ನಾಟಕ ವಿಧಾನ ಪರಿಷತ್ತು 
ನೂರ ಮೂವತ್ತೆಂಟನೆಯ ಅಧಿವೇಶನ 
ಬುಧವಾರ, ದಿನಾಂಕ: 17ನೇ ಜುಲೈ, 2019 


ಕ್ರೀಡಾ ವಸತಿ ಶಾಲೆಗಳ ಬಗ್ಗೆ ಮಾಹಿತಿ 


ಶ್ರೀ ಮರಿತಿಬ್ಬೇಗೌಡ (ಶಿಕ್ಷಕರ ಕ್ಷೇತ್ರ) :- 


224 (382) ಮಾನ್ಯ ಯುವ ಸಬಲೀಕರಣ ಮತ್ತು ಕ್ರೀಡಾ ಸಚಿವರು ಈ ವಿಷಯಗಳನ್ನು ದಯವಿಟ್ಟು ತಿಳಿಸುವರೆ:- 


(ಅ) ರಾಜ್ಯದಲ್ಲಿರುವ ಕ್ರೀಡಾ ವಸತಿ ಶಾಲೆಗಳ ಸಂಖ್ಯೆ ಹಾಗೂ ಅಲ್ಲಿನ ವಿದ್ಯಾರ್ಥಿಗಳ ಸಂಖ್ಯೆ ಎಷ್ಟು; (ಜಿಲ್ಲಾವಾರು ವಿವರ 
ನೀಡುವುದು) 


(ಆ) ವಸತಿ ಶಾಲೆಗಳಲ್ಲಿ ಖಾಲಿ ಇರುವ ತರಬೇತುದಾರರ ಹುದ್ದೆಗಳ ಸಂಖ್ಯೆ ಎಷ್ಟು; (ಶಾಲಾವಾರು/ ವರ್ಗವಾರು ವಿವರ 
ನೀಡುವುದು) ಸದರಿ ಹುದ್ದೆಗಳು ಯಾವ ದಿನಾಂಕದಿಂದ ಖಾಲಿಯಿರುತ್ತವೆ; 


(ಇ) ಸದರಿ ಶಾಲೆಗಳಲ್ಲಿ ಅತಿಥಿ / ಗುತ್ತಿಗೆ ತರಬೇತುದಾರರನ್ನು ನೇಮಿಸಿಕೊಂಡಿದ್ದಲ್ಲಿ ಅವರ ಒಟ್ಟು ಸಂಖ್ಯೆ ಎಷ್ಟು; (ಶಾಲಾವಾರು 
ವಿವರ ನೀಡುವುದು) 


(ಈ) ಅತಿಥಿ/ಗುತ್ತಿಗೆ ತರಬೇತುದಾರರಿಗೆ (ಶಿಕ್ಷಕರಿಗೆ) ಮಾಹೆಯಾನ (ತಲಾ) ನೀಡುತ್ತಿರುವ ಗೌರವ ಸಂಭಾವನೆಯ ಮೊತ್ತವೆಷ್ಟು; 


(ಉ) ಸದರಿ ಗೌರವ ಸಂಭಾವನೆಯನ್ನು ಯಾವ ದಿನಾಂಕದಿಂದ ಜಾರಿಗೆ ತರಲಾಗಿದೆ? 


